ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


320 
ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) 


ವಿಷಯ ಪ್ರವಾಸೋದ್ಯಮ ಇಲಾಖೆಯಿಂದ ಮಂಜೂರಾದ ಕಾಮಗಾರಿಗಳ ಕುರಿತು. 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ 
ಉತ್ತರಿಸುವ ಸಚಿವರು Ce) 
ಸನ" ನಡ ಮತ್ತು ಕ್ರೀಡಾ ಸಚಿವರು. 
ಉತ್ತರಿಸುವ ದಿನಾಂಕ: 06-03-2020. 
ಕ್ರ.ಸ ಪಸ್ನೆ ಉತ್ತರ 
೪) | 2018-19 ಮತ್ತು 2019-20ನೇ ಸಾಲಿನಲ್ಲಿ | 2018-15 ಮತ್ತು 2019-20ನೇ ಸಾಲಿನಲ್ಲಿ ಪ್ರವಾಸೋದ್ಯಮ 
ಪ್ರವಾಸೋದ್ಯಮ ಇಲಾಖೆಯಿಂದ | ಇಲಾಖೆಯಿಂದ  ಮೂಜೂರಾದ ಕಾಮಗಾರಿಗಳು, ಅನುಷ್ಠಾನಗೊಂಡ 
ಮಂಜೂರಾದ ಕಾಮಗಾರಿಗಳೆಷ್ಟು; | ಕಾಮಗಾರಿಗಳು ಮತ್ತು ಪ್ರಗತಿಯಲ್ಲಿರುವ ಕಾಮಗಾರಿಗಳ ವಿವರ ಈ 
ಅನುಷ್ಠಾನಗೊಂಡ ಕಾಮಗಾರಿಗಳೆಷ್ಟು; | ಕೆಳಗಿನಂತಿರುತ್ತದೆ. 
ಪ್ರಗತಿಯಲ್ಲಿರುವ ಕಾಮಗಾರಿಗಳೆಷ್ಟು; Ny Ae ಘನನಾರಾರ 7 ತನಷ್ಠಾನಗಾಂಡ ಈಗತಯಕ್ನರುವ 
ಸಂ ಕಾಮಗಾರಿಗಳು | ಕಾಮಗಾರಿಗಳು ಕಾಮಗಾರಿಗಳು 
1. | 2018-719 | 364 28 82 
2 2019-20] 305 [0 IK 


3) 


ಪ್ರವಾಸೋದ್ಯಮ ಇಲಾಖೆಯಿಂದ ರಾಜ್ಯದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ "ಯಾತ್ರಿ' 
ಭವನಗಳ ನಿರ್ವಹಣೆಗಳು ಇಲಾಖೆಯಿಂದ 
ಮಾಡಲಾಗಿದೆಯೇ; ಇದರಿಂದ ಬರುವ 
ಆದಾಯ ಎಷ್ಟು? (ವಿವರ ನೀಡುವುದು) 


ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ಮಾಣ ಮಾಡಲಾಗಿರುವ 
ಯಾವುದೇ ಯಾತ್ರಿ ನಿವಾಸಗಳನ್ನು ಇಲಾಖೆಯಿಂದ ನೇರವಾಗಿ ನಿರ್ವಹಣೆ 
ಮಾಡುವುದಿಲ್ಲ. ಆದರೆ, ರಾಜ್ಯದ ಪ್ರವಾಸಿ ತಾಣಗಳ ಬಳಿ ನಿರ್ಮಿಸುವ 
ಯಾತ್ರಿನಿವಾಸ/ಡಾರ್ಮಿಟರಿಗಳನ್ನು ನಿವೇಶನ ಒದಗಿಸಿದ ಸಂಬಂಧಪಟ್ಟ 
ಟ್ರಸ್ಟ್‌ಗಳು/ಐಲಾಖೆ/ಸಮಿತಿ/ಮಠಗಳಿಗೆ ನಿರ್ವಹಣೆಗಾಗಿ ವಹಿಸಲಾಗುತ್ತದೆ. 
ಅದ್ದರಿಂದ ಇಲಾಖೆಗೆ ಯಾವುದೇ ಆದಾಯ ಬರುವುದಿಲ್ಲ. 


ಇ) 


ಪ್ರವಾಸೋದ್ಯಮ ಇಲಾಖೆಯಿಂದ ರಾಜ್ಯದಲ್ಲಿ 
ಕಾರ್ಯ ನಿರ್ವಹಿಸುತ್ತಿರುವ ವಿವಿಧ ನಿಗಮ 
ಮಂಡಳಿಗಳು ಲಾಭದಲ್ಲಿ ಇದೆಯೇ; 
ಇಲ್ಲದ್ದಿದಲ್ಲಿ ಇದರ ಪುನಶ್ನೇತನಕ್ಕೆ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; (ವಿವರ 
ನೀಡುವುದು) 


ಇವೆ 


ಈ) 


ಪ್ರವಾಸೋದ್ಯಮ ಇಲಾಖೆಯ 
ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿ 
ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆ; ಈ ಬಗ್ಗೆ ಕಾಮಗಾರಿ 
ನಿರ್ವಹಿಸುವ ಏಜೆನ್ಸಿಗಳ ವಿವರ 


ನೀಡುವುದು? 


ಕಡತ ಸಂಖ್ಯೆ: ಟಿಓಆರ್‌ 28 ಟಿಡಿವಿ 2020 


ಹಿಟಿಪವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತು, ಕ್ರೀಡಾ ಸಚಿವರು. 


